1. ಚುಕ್ಕೆ ಗುರುತಿಲ್ಲದ 


2. ಮಾನ್ಯ ಸದಸ್ಯರ ಹೆಸರು 
3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 

ಪ್ರಶ್ನೆ ಸಂಖ್ಯೆ 208 

ಶ್ರೀ ಬಿ.ಕೆ.ಹರಿಪ್ರಸಾದ್‌ 
14.12.2021 
ಸಹಕಾರ ಸಚಿವರು 


ಮಾ| 


ಷಿ 
ಹಿಂಪಡೆಯುವ 
ಕುರಿತಂತೆ ಘೋಷಣೆ ಮಾಡಿದ್ದು, 
ಆದಾಗ್ಯೂ ಕರ್ನಾಟಕ ಸರ್ಕಾರವು 


ಎ.ಪಿ.ಎಂ.ಸಿ. ಕಾಯ್ದೆಯನ್ನು 
ತಡೆಹಿಡಿದು ಕಂದಾಯ 
ಕಾಯ್ದೆಯನ್ನು ಮುಂದುವರೆಸುವ 


ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ 
ಇದೆಯೇ; ಇದ್ದಲ್ಲಿ ಈ ಕುರಿತಂತೆ 


ಉತ್ತರ್‌” 
ಕೇಂದ್ರ ಸರ್ಕಾರವು ಇತ್ತೀಚಿಗೆ ಕೃಷಿಗೆ ಸಂಬಂಧಿಸಿದ 3 `ಹೊಸ 
ಕಾಯ್ದೆಗಳನ್ನು ಹಿಂದಕ್ಕೆ ಪಡೆದಿರುವುದು ಸರ್ಕಾರದ ಗಮನದಲ್ಲಿರುತ್ತದೆ. 


ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ 
ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರಾಜ್ಯದ ಸ್ವತಂತ್ರ 
ಕಾಯ್ದೆಯಾಗಿದ್ದು, ಅದರ ಅಡಿ ನೀತಿ ನಿಯಮಗಳನ್ನು ಮಾಡುವ 
ಪೂರ್ಣ ಅಧಿಕಾರ ರಾಜ್ಯಕ್ಕೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ 
ಸದರಿ ಅಧಿನಿಯಮದ ಕಲಂ 8(2), ಕಲಂ 8(3) ಮತ್ತು ಕಲಂ 117ಕ್ಕೆ 
ದಿನಾಂಕ:31.12.2020 ರಂದು ತರಲಾಗಿರುವ ತಿದ್ದುಪಡಿಯನ್ನು ರಾಜ್ಯದ 


lk ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಪರಿಶೀಲಿಸಲಾಗುವುದು. ಸದರಿ 
Mss ಮ ನಸ ತಿದ್ದುಪಡಿಯ ಅನುಕೂಲ ಹಾಗೂ ಅನಾನೂಕೂಲಗಳನ್ನು ಪರಿಶೀಲಿಸಿ 
ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. 

ಆ] ಈಗಾಗಲೇ `` ಹೊಸ್‌ ಕಾಯ್ದೆಯಡಿ, ರಾಜ್ಯ ``ಸರ್ಕಾರವು' 'ಕರ್ನಾಟಕ'ಕೈ೩ಿ'`'ಉತ್ಸನ್ನ ಮಾರುಕಟ್ಟೆ 
ಕೃಷಿ ಭೂಮಿಯನ್ನು ಖರೀದಿಸುವ | ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 
ಫಲಾನುಭವಿಗಳಿಗೆ ಸದರಿ ಕೃಷಿ|ಕಾಯ್ದೆ ಸಂ:59/2020ರ ಮೂಲಕ ಕಲಂ 8(2) ಹಾಗೂ ಕಲಂ 117ಕ್ಕೆ 
ಕಾಯ್ದೆ ಹಿಂಪಡೆಯುವುದರಿಂದ | ತಿದ್ದುಪಡಿ ಮಾಡಿ ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಎಪಿಎಂಸಿ 
ಆಗುವ ಸಾಧಕ ಬಾಧಕಗಳ | ಪ್ರಾಂಗಣದಲ್ಲಿಯೇ ಮಾರಾಟ ಮಾಡಬೇಕೆಂಬ ನಿಬರ೯ಧ 
ಕುರಿತಂತೆ ಕಾನೂನು ವ್ಯಾಪ್ತಿಯ | ತೆರವುಗೊಳಿಸಲಾಗಿದೆ ಹಾಗೂ ಎಪಿಎಂಸಿ ಸಮಿತಿಗಳ ನಿಯಂತ್ರಣವನ್ನು 
ವಿವರಣೆಯೇನು? (ಸಂಪೂರ್ಣ ಪ್ರಾಂಗಣಕ್ಕೆ ಸೀಮಿತಗೊಳಿಸಿದೆ. ಕಲಂ 8(2)ರ ಉಲ್ಲಂಘನೆಗೆ ದಂಡ 
ಮಾಹಿತಿ ಒದಗಿಸುವುದು) ಮತ್ತು ಸಜೆ ಶಿಕ್ಷೆಯನ್ನು ವಿಧಿಸುತ್ತಿದ್ದ ಕಲಂ 117ನ್ನು ಕೈಬಿಡಲಾಗಿದೆ. 

ಮಾರುಕಟ್ಟೆ ಕಾಯ್ದೆಗೆ ಹಾಗೂ ಭೂಸುಧಾರಣಾ ಕಾಯ್ದೆಗೆ 
ತಿದ್ದುಪಡಿ ಮಾಡಿರುವ ಮೇರೆಗೆ ಕೃಷಿ ಭೂಮಿಯನ್ನು ಕೃಷಿಕರಲ್ಲದೇ 
ಕೃಷಿಯೇತರರು ಸಹ ಹೊಂದಲು ಅವಕಾಶವಾಗಿದ್ದು, ಖಾಸಗಿಯವರು 
ಬಂಡವಾಳ ಹೂಡಿ ಕೃಷಿ ಭೂಮಿಯನ್ನು ಖರೀದಿಸಿ ಕೃಷಿ 
ಉತ್ಪನ್ನಗಳನ್ನು ಬೆಳೆದು ಮಾರಾಟ ಮಾಡಲು ಮುಕ್ತ ಅವಕಾಶ 
ಇರುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 54 ಶಾಸನ 2020, 
ದಿನಾಂಕ:30.12.2020ರಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ, 
1961ರ ಕಲಂ 79ಎ ಮತ್ತು 79ಬಿ ಅನ್ನು ದಿನಾಂಕ:01.03.1974 ರಿಂದ 
ಅನ್ವಯವಾಗುವಂತೆ ತೆಗೆದುಹಾಕಲಾಗಿದೆ. ಈ ತಿದ್ದುಪಡಿಯಿಂದ 
ಈಗಾಗಲೇ ಇತ್ಯರ್ಥವಾದ ಪ್ರಕರಣಗಳಿಗೆ ಯಾವುದೇ ಭಾದಕವಾಗದೆ 
ಹಾಗೆ ಉಳಿಯತಕ್ಕದ್ದು, ಮುಂದುವರೆದು, ಯಾವುದೇ ನ್ಯಾಯಾಲಯ, 
ನ್ಯಾಯಾಧೀಕರಣ ಅಥವಾ ಸಕ್ಷಮಗೊಂಡ ಇತರ ಪ್ರಾಧಿಕಾರದ ಮುಂದೆ 
ಬಾಕಿಯಿರುವ ಎಲ್ಲಾ ಪ್ರಕರಣಗಳು ಈ ಮೂಲಕ ಕೊನೆಗೊಳ್ಳತಕ್ಕದ್ದು 
ಎಂದು ತಿದ್ದುಪಡಿ ಮಾಡಲಾಗಿದೆ. 

ಸಂಖ್ಯೆ ಸಿಒ 306 ಎಂಆರ್‌ಇ 2021 


